ಕರ್ನಾಟಿಕ ವಿಧಾನ ಪರಿಷತ್ತು 


ಚುತೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 184 

ಮಾನ್ಯ ಸದಸ್ಯರ ಹೆಸರು : ಶ್ರೀಸಿ.ಎಂ. ಇಬ್ರಾಹಿಂ 

ಉತ್ತರಿಸಬೇಕಾದ ದಿನಾಂಕ : 01.02.2021 

ಉತ್ತರಿಸಬೇಕಾದ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 

ಕ್ರ. ಸಂ ಪುಶ್ಲೆಗಳು ಉತ್ತರ 

ಅ) |ಕೋವಿಡ್‌  - 19 ನಿಯಂತ್ರಣಕ್ಕೆ | ಕೋವಿಡ್‌-19 ವಿಯಂತ್ರಣಕೆ ಸಂಬಂಧಪಟ್ಟಂತೆ 
| ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ | ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ರಾಷ್ಟೀಯ 

1 ರಾಜ್ಯ ಸರ್ಕಾರಕ್ಕೆ ಇದುವರೆಗೂ | ಆರೋಗ್ಯ ಅಭಿಯಾನಕ್ಕೆ ಇದುವರೆಗೆ |- 
ಬಿಡುಗಡೆಯಾಗಿರುವ ಅನುದಾನ ಮತ್ತು | ಬಿಡುಗಡೆಯಾಗಿರುವ ಅನುದಾನ ಮತ್ತು 
ಬಳಕೆಯಾದ ಅನುದಾನ ಎಷ್ಟು ; ಬಳಕೆಯಾದ ಅನುದಾನದ ವಿವರಗಳನ್ನು 

ಅನುಬಂಧದಲ್ಲಿ ನೀಡಲಾಗಿದೆ. 

ಆ) | ಕೋವಿಶೀಲ್ಹ್‌ (Covishield) ಕೋವ್ಯಾಕ್ಸಿನ್‌ RN ಅಲೋ ಸಂಸ್ಥೆಗಳಲ್ಲಿ (ಹಾಸನ 

§ - 58 ಕರಾಬದ್ಯಾಲ , ್ಯ 4) 
(Cಂvaxin} ಲಸಿಕೆಗಳ ತುರ್ತು ಬಳಕೆಗೆ ಜಿಲ್ಲಾ ಆಸ್ಪತ್ರೆ, ದಾವಣಗೆರೆಯ ಚಿಗಟೇರಿ ಜಿಲ್ಲಾ 
ಅನುಮತಿ ನೀಡಲಾಗಿದ್ದು, ರಾಜ್ಯ ಯಾವ | ಟಸ್ಪತ್ರ, ಶಿವಮೊಗ್ಗದ ಮೆಗ್ಗಾನ್‌ ಆಸ್ಪತ್ರೆ, ಬಳ್ಳಾರಿಯ 
ವ್ಯಾಕ್ಸಿನ್‌ ಅನ್ನು ಯಾರ್ಯಾರಿಗೆ | ವಿಮ್ಸ್‌ ಆಸ್ಪತ್ರೆ, ಚಾಮರಾಜನಗರ ವೈದ್ಯಕೀಯ 
ನೀಡಲಾಗುತ್ತಿದೆ ಎಂಬ ಬಗ್ಗೆ ಮಾಹಿತಿ ಮಹಾವಿದ್ಯಾಲಯ) ಕೋವ್ಯಾಕ್ಸಿನ್‌ - ಲಸಿಕೆ 
ಸಂಗ್ರಹಿಸಿ, ಲಸಿಕ ಪಡೆದವರಿಗೆ ಮಾಹಿತಿ | ನೀಡಲಾಗುತ್ತಿದೆ. ಉಳಿದ ಎಲ್ಲಾ ಆರೋಗ್ಯ 
ನೀಡಲಾಗುತ್ತಿದೆಯೇ; ಸಂಸ್ಥೆಗಳಲ್ಲಿ ಕೋವಿಶೀಲ್‌ ಅನ್ನು ನೀಡಲಾಗುತ್ತಿದೆ. 

ಲಸಿಕೆ ನೀಡಿದ ನಂತರ ಯಾವ ಲಸಿಕೆಯನ್ನು 
ನೀಡಲಾಗಿದೆ ಎ೦ಬ ಮಾಹಿತಿಯನ್ನು 
ಫಲಾನುಭವಿಗಳಿಗೆ ನೀಡಲಾಗುತ್ತಿದೆ. 

ಇ ಎರಡು ಕೋರ್ಸ್‌ಗಳಲ್ಲಿ ನೀಡಲಾಗುವ | ಎರಡು ಕೋರ್ಸ್‌ಗಳಲ್ಲಿ ನೀಡಲಾಗುವ ಲಸಿಕೆಗಳಲ್ಲಿ 
ಲಸಿಕೆಗಳಲ್ಲಿ ಮೊದಲು ಕೋವಿಶೀಲ್ಡ್‌ | ಮೊದಲು ಕೋವಿಶೀಲ್ಲ್‌ ಲಸಿಕೆಯನ್ನು ನೀಡಿದ 
ಲಸಿಕೆಯನ್ನು ನೀಡಿದ ವ್ಯಕ್ತಿಗೆ 2ನೇ| ವ್ಯಕ್ತಿಗೆ 2ನೇ ಕೋರ್ಸ್‌ನಲ್ಲಿ ಕೋಮವ್ಯಾಕ್ಸಿನ್‌ 
ಕೋರ್ಸ್‌ಗಳಲ್ಲಿ ಕ್ಕೋವ್ಯಾಕಿನ್‌ | ಲಸಿಕೆಯನ್ನು ನೀಡಲಾಗುತ್ತಿಲ್ಲ. ಯಾವ 
ಲಸಿಕೆಯನ್ನು ನೀಡಲಾಗುತ್ತಿದೆಯೇ ; ಲಸಿಕೆಯನ್ನು ಮೊದಲ ಡೋಸ್‌ ಆಗಿ 

ಪಡೆದಿರುತ್ತಾರೋ ಅದೇ ಲಸಿಕೆಯನ್ನು ಎರಡನೇ 

| ಡೋಸ್‌ ಆಗಿ ನೀಡಲಾಗುತ್ತಿದೆ. 

ಈ) | ಅನುಮತಿ ನೀಡಿದ ಲಸಿಕೆಗಳನ್ನು ಪಡೆದ ರಾಜ್ಯದಲ್ಲಿ ಲಸಿಕೆ ನೀಡಿದ ನಂತರ ಒಟ್ಟು 411 
ನಂತರ ಅಡ್ಡ ಪರಿಣಾಮಗಳು | ಅಡ್ಡಪರಿಣಾಮಗಳ ಪ್ರಕರಣಗಳು ಉಂಟಾಗಿದ್ದು, 
ಉಂಟಾಗಿರುವ ಪ್ರಕರಣಗಳೆಷ್ಟು; ಆ ರೀತಿ | ಅದರಲ್ಲಿ. 42 ಸಣ್ಣ ಪುಟ್ಟ ಪುಮಾಣದ 


ಬಂದ ಪ್ರಕರಣಗಳಲ್ಲಿ ಸರ್ಕಾರವು ತಕ್ಷಣಕ್ಕೆ 
ತೆಗೆದುಕೊಳ್ಳುವ / ತೆಗೆದುಕೊಂಡಿರುವ 
ಕ್ರಮವೇನು? 


ಪ್ರಕರಣಗಳಾಗಿವೆ ಉಳಿದ 9 ಪ್ರಕರಣಗಳಲ್ಲಿ ಆಸ್ಪತ್ರೆಗೆ 
ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಅವುಗಳಲ್ಲಿ 7 
ಪ್ರಕರಣಗಳಲ್ಲಿ ಗುಣಮುಖರಾಗಿದ್ದು, ಉಳಿದ 2 
ಪ್ರಕರಣಗಳಲ್ಲಿ ಮರಣ ಸಂಭವಿಸಿದೆ. ಇದಕ್ಕೆ 
ಕೋವಿಡ್‌ ಲಸಿಕೆ ಕಾರಣಬಾಗಿರುವುದಿಲ್ಲ. 


. ರಾಜ್ಯ ಮಟ್ಟಿದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ 


ತಜ್ನರುಗಳನ್ನೊಳಗೊಂ೦ಡ ಐಇಎಫ್‌ಐ 
ಸಮಿತಿಗಳನ್ನು ರಚಿಸಲಾಗಿದೆ. ಈ ಸಮಿತಿ 
ಸದಸ್ಯರಿಗೆ ಕೋವಿಡ್‌ ಲಸಿಕಾಕರಣದಿಂದ 


ಉಂಟಾಗಬಹುದಾದ ಸಂಭಾವ್ಯ 
ಅಡ್ಡಪರಿಣಾಮಗಳ ಕುರಿತು ಅರಿವು 
ಮೂಡಿಸಲಾಗಿದೆ. 


. ಕೋವಿಡ್‌ ಲಸಿಕಾಕರಣದ ನಂತರ ಯಾವ ಲಸಿಕೆ 


ನೀಡಲಾಗಿದೆ, ಉಂಟಾಗಬಹುದಾದ ಸಂಭಾವ್ಯ 
ಸಣ್ಣ ಪುಟ್ಟ ಅಡ್ಡಪರಿಣಾಮಗಳು ಮತ್ತು ಅದರ 
ನಿವಾರಣ ಕ್ರಮಗಳ. .ಕುರಿತು ಮಾಹಿತಿ 
ನೀಡಲಾಗುತ್ತಿದೆ 


. ಲಸಿಕಾಕರಣದ ನಂತರ ಕಡ್ಡಾಯವಾಗಿ 30 


ವಿಮಿಷಗಳ ಕಾಲ ಫಲಾನುಭವಿಗಳನ್ನು 
ಗಮನಿಸಲಾಗುತ್ತದೆ. 


.ಲಸಿಕಾಕರಣ ನಡೆಸಲಾಗುವ ಸ್ಮಳಗಳಲ್ಲಿ 


ಯಾವುದೇ ಅಡ್ಡಪರಿಣಾಮಗಳುಂಟಾದಲ್ಲಿ 
ತಕ್ಷಣವೆ ಚಿಕಿತ್ಸೆ ನೀಡಲು ಎಇಎಫ್‌ಐ (ನಿರ 
Event Following Immunization), &ಟ್‌ ಮತ್ತು 
ಅನಾಫಲಾಕ್ಸಿಸ್‌ ಕಿಟ್‌ಗಳನ್ನು ಕಡ್ಡಾಯವಾಗಿ 
ಇರಿಸಲಾಗಿರುತ್ತದೆ ಮತ್ತು ಯಾವುದೇ 
ಅಡ್ಡಪರಿಣಾಮಗಳುಂಟಾದಲ್ಲಿ ತಕ್ಷಣವೇ ಅದನ್ನು 
ನಿರ್ವಹಿಸಲು ಎಲ್ಲಾ ಲಸಿಕೆ ನೀಡಿಕೆದಾರರಿಗೆ 


- ತರಬೇತಿ ನೀಡಲಾಗಿದೆ ಹಾಗೂ ತಕ್ಷಣವೇ 


ಹೆಚ್ಚುವರಿ ಚಿಕಿತ್ರೆ ನೀಡಲು ವ್ಯವಸ್ಥೆ 
ಮಾಡಲಾಗಿದೆ. 


. ಎಲ್ಲಾ ಸಣ್ಣ ಪುಟ್ಟ ಪ್ರಮಾಣದ ಪ್ರಕರಣಗಳನ್ನು 


ಸಮೀಪದ ಆರೋಗ್ಯ ಸಂಸ್ಥೆಗಳಲ್ಲಿ 
ವಿರ್ವಹಿಸಲಾಗುತ್ತಿದೆ ಹಾಗೂ ಈ ಮಾಹಿತಿಯನ್ನು 
ನಿಗದಿತ ನಮೂನೆಗಳಲ್ಲಿ ಜಿಲ್ಲೆಗಳಿಂದ ಪಡೆದು 
ಭಾರತ ಸರ್ಕಾರಕ್ಕೆ ವರದಿ ಮಾಡಲಾಗುತ್ತಿದೆ. 


. ಎಲ್ಲಾ ' ಗಂಭೀರ ಪ್ರಕರಣಗಳನ್ನು: ಆಸ್ಪತ್ರೆಗಳಲ್ಲಿ 


ದಾಖಲಿಸಿ ಹೆಚ್ಚಿನ ಮಟ್ಟದ ಚಿಕಿತ್ಸೆ ನೀಡಲಾಗಿಡೆ. 
ಇಂತಹ ಗಂಭೀರ ಪ್ರಕರಣಗಳನ್ನು" ಎಇಎಫ್‌ಐ 
ರಿಪೋರ್ಟಿಂಗ್‌  ಪ್ರೋಟೋಣಕಾಲ್‌ನಂತೆ ವರದಿ 
ಮಾಡಲಾಗುತ್ತಿದೆ ಹಾಗೂ ದಾಖಲೆಗಳನ್ನು | 
ಕೋವಿನ್‌ ಪೋರ್ಟಲ್‌ ಮತ್ತು ಇ-ಮೇಲ್‌ ಮೂಲಕ 
ಮಾಹಿತಿಯನ್ನು ರಾಷ್ಟ್ರ ಮಟ್ಟಕ್ಕೆ 
ಕಳುಹಿಸಲಾಗುತ್ತಿದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಈ 
ಪ್ರಕರಣಗಳನ್ನು ಜಿಲ್ಲಾ ಎಇಎಫ್‌ಐ ಸಮಿತಿ 
ಸಭೆಗಳಲ್ಲಿ ಚರ್ಚಿಸಿ ಕಾರ್ಯಕ್ರಮ ಸುಧಾರಣೆಗಾಗಿ 
ಶಿಫಾರಸು ಮಾಡಲಾಗುತ್ತಿದೆ. 


ಸಂಖ್ಯೆ: ಆಕುಕ 08 ಎಸ್‌.ಟಿ.ಕ್ಕೂ 2021 


ವ್‌ 
(ಡಾ।| ಕೆ.ಸುಧಾಕರ್‌) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 


ವೈದ್ಯಕೀಯ ಶಿಕ್ಷಣ ಸಚಿವರು 


ಅನುಬಂಧ 


ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಕೋವಿಡ್‌-19 ನಿಯಂತ್ರಣಕ್ಕಾಗಿ ಬಿಡುಗಡೆಯಾದ ಅನುದಾನದ ವಿವರ 


ರೂ.ಲಕ್ಷಗಳಲ್ಲಿ 

ವಿವರ ಮೊತ್ತ 
ಕೇಂದ್ರ ಸರ್ಕಾರದಿಂದ ಕೋವಿಡ್‌-19 ನಿಯಂತ್ರಣಕ್ಕಾಗಿ ಬಿಡುಗಡೆಯಾದ ಅನುದಾನ 37314.38 
ರಾಜ್ಯ ಸರ್ಕಾರದಿಂದ ಕೋವಿಡ್‌-19 ನಿಯಂತ್ರಣಕ್ಕಾಗಿ ಬಿಡುಗಡೆಯಾದ ಅನುದಾನ | 3958.00 
ಒಟ್ಟು ಹ 41272.38 


ಕೋವಿಡ್‌-19 ನಿಯಂತ್ರಣಕ್ಕಾಗಿ ಕಾರ್ಯಕ್ರಮ ಅನುಷ್ಠಾನ ಘಟಕಗಳಿಗೆ ಬಿಡುಗಡೆ/ವೆಚ್ಚ ಮಾಡಿದ ವಿವರ 


ತಮ. ವಿವರ ಮೊತ್ತ 
ಸಂಖ್ಯೆ 
ಮುಕ್ತ ನಿಧಿ ಅಡಿಯಲ್ಲಿ ಕೋವಿಡ್‌-19 ನಿಯಂತ್ರಣಕ್ಕಾಗಿ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ 
1 ಹ್‌ A 2400.00 
ಮೊತ್ತ 
2 [ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಮತ್ತು ಬಿ.ಎಂ.ಸಿ.ಆರ್‌.ಐ ಬಿಡುಗಡೆ ಮಾಡಿದ ಮೊತ್ತ 3400.00 
3 |ಕೋವಿಡ್‌-19 ರಡಿ ಆಶಾ ಪ್ರೋತ್ಸಾಹ ಧನ ಜಿಲ್ಲೆಗಳಿಗೆ ಬಿಡುಗಡೆ ಮಾಡಿದ ಮೊತ್ತ 4207.50 
ಕರ್ನಾಟಕ ಸ್ಟೇಟ್‌ ಡ್ರಗ್ಸ್‌ ಲಾಜಿಸಿಕ್ಸ್‌ ಮತ್ತು ವೇರ್‌ ಹೌಸಿಂಗ್‌ ಸೊಸೈಟಿ (ನೊಂ)/ R 
4 ಕರ್ನಾಟಕ ರಾಜ್ಯ ವೈದ್ಯಕೀಯ ಸ ಸರಬರಾಜು ನಿಗಮ ಲಿಮಿಟೆಡ್‌ ಬಡುಗಡೆ ಮಾಡಿದ 17326.76 


ಮೊತ್ತ 


National Institute of Viralogy (ಎನ್‌.ಐ.ವಿ) ಗೆ ಕೋವಿಡ್‌-19 ಪರೀಕ್ಷೆಗೆ ಅಗತ್ಯ 


ಘೆ ಕಿಟ್‌ ಮತ್ತು ೦5umab।es ಖರೀದಿಗೆ ಬಿಡುಗಡೆ ಮಾಡಿದ ಮೊತ್ತ | ಸ 


ನಿಮ್ಹಾನ್ಸ್‌ ಗೆ ಕೋವಿಡ್‌-19 ಪರೀಕ್ಷೆಗೆ ಅಗತ್ಯ ಕಿಟ್‌ ಮತ್ತು €onsumab।es ಖರೀದಿಗೆ 


6 [ಬಡುಗಡೆ ಮಾಡಿದ ಮೊತ್ತ 209 
7 |ಕೋವಿಡ್‌-19 ಪರೀಕ್ಷೆಗೆ ಖಾಸಗಿ ಲ್ಯಾಬ್‌ಗಳಿಗೆ ರಾಜ್ಯ ಮಟ್ಟದಿಂದ ಪಾವತಿಸಿದ ಮೊತ್ತ 544.18 
8 ಸಾರಿಗೆ ವೆಚ್ಚ ಐ.ಇ.ಸಿ ಹಾಗೂ ಇತರೆ ವೆಚ್ಚಗಳಿಗೆ ರಾಜ್ಯ ಮಟ್ಟದಲ್ಲಿ ಪಾವತಿಸಿದ ಮೊತ್ತ 113.53 

ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಸ್ಥೆಗೆ (ಎಸ್‌.ಐ.ಹೆಚ್‌.ಎಫ್‌.ಡಬ್ಬು)” 
9 [ಪಾವತಿಸಿದ ಮೊತ್ತ 100.00 
ಒಟ್ಟು 28157.83 
ಅಂತಿಮ ಶಿಲ್ಕು 13114.55 

ಷರಾ: 


x ರಾಷ್ಟ್ರೀಯ ಆರೋಗ್ಯ ಅಭಿಯಾನದಿಂದ ಕರ್ನಾಟಕ ಸ್ಟೇಟ್‌ ಡ್ರಗ್ಸ್‌ ಲಾಜಿಸ್ಟಿಕ್ಸ್‌ ಮತ್ತು ವೇರ್‌ ಹೌಸಿಂಗ್‌ ಸೊಸೈಟಿ 
(ಹೊಂ) /ಕನಾಳಿಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮ ಲಿಮಿಟೆಡ್‌ ಗೆ ರೂ. 2500.00 ಲಕ್ಷ ಬಿಡುಗಡೆ 
ಹಂತದಲ್ಲಿರುತ್ತದೆ. 


** ರೂ. 12154.00 ಲಕ್ಷ ದಿನಾಂಕ : 08.01.2021 ಹಾಗೂ ರೂ. 1008.38 ಲಕ್ಷ ದಿನಾಂಕ: 11.01.2021 ರಂದು 
ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆಯಾಗಿದ್ದು, ರಾಜ್ಯ ಸರ್ಕಾರದಿಂದ ರಾಜ್ಯ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ಸಂಘಕ್ಕೆ ಇನ್ನು ಬಿಡುಗಡೆಯಾಗಬೇಕಾಗಿರುತ್ತದೆ. 


